ಕರ್ನಾಟಿಕ ವಿಧಾನ ಪರಿಷತ್ತು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1491 

'ಉತ್ತರಿಸಬೇಕಾದ ದಿನಾಂಕ 17.03.2021 

ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಕಾಜಿ ಗೌಡ 

\ (ಸ್ಪಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಜ್ರ 
ಸ ಪತ್ತ ಉತ್ತರ 


ak 


ಅ [ರೈತರ ಜಮೀನಿನ ಆರ್‌ ಟಿಸಿ 
ಯಲ್ಲಿ ಅವರ ಜಮೀನಿನ 
ಗಡಿಯನ್ನು ತಿಳಿಸುವ ಮಾಹಿತಿ ಸರ್ಕಾರದ ಆದೇಶ ಸಂಖ್ಯೆ ಹ೦ಇ 17 ಎಲಆರ್‌ಆರ್‌ 2018 
ಇಲ್ಲದಿರುವುದು ಸರ್ಕಾರದ | ದಿನಾಂಕ: 01/02/2018ರಂತೆ ಬಹುಮಾಲೀಕರ ಹಾಗೂ |. 
ಗಮನಕ್ಕೆ ಬಂದಿದೆಯೇ ಏಕಮಾಲಿಣರಿಗೆ ಸಂಬಂಧಿಸಿದ ಪಹಣಿಗಳಿಗೆ ಮಾತ್ರ 

ಪಹಣಿಯ ಹಿಂಭಾಗದಲ್ಲಿ ಸದರಿ ಸರ್ವೆ ನಂಬರಿನ 

ಆ ಹಾಗಿದ್ದಲ್ಲಿ ರೈತನಿಗೆ ತನ್ನ!ನಕ್ಷೆಯನ್ನು ಮುದ್ರಿಸಲು ಹಾಗೂ ಪೈಕ ಪಹಣಿಗಳಿಗೆ 
ಗಡಿಯನ್ನು ಪ್ರತಿಬಿಂಬಿಸುವ | ಹಿಂಭಾಗದಲ್ಲಿ "ನಕ್ಕೆ ಲಭ್ಯವಿರುವುದಿಲ್ಲ”ವೆಂದು ಸಂದೇಶ 
ದಾಖಲೆಯೊಂದಿಗೆ ಆರ್‌ ಟಿ ಸಿ[ವನ್ನು ಮುದ್ರಿಸಿ ನೀಡುವ ಕಮವಹಿಸಲಾಗುತ್ತಿದೆ. 
ಯನ್ನು ನೀಡುವ ಯೋಜನೆ 
ಸರ್ಕಾರದ ಮುಂಬೆ ಇದೆಯೇ: 

ಇ [ಇದಲ್ಲಿ ಸರ್ಕಾರ  ಯಾವ|ಪಹಣಿಗಳ ಹಿಂಭಾಗದಲ್ಲಿ ನಕ್ಷೆಯನ್ನು ಮುದ್ರಿಸುವ 
ಕಾಲಮಿತಿ ಯೊಳಗೆ ರೈತರಿಗೆ ತನ್ನ | ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ 
ಗಡಿಯನ್ನು ಪ್ರತಿಬಿಂಬಿಸುವ | ಕಮವಹಿಸಲಾಗುತ್ತಿದೆ. 
ದಾಖಲೆಯೊಂದಿಗೆ ಆರ್‌ ಟಿ ಸಿ 
ಯನ್ನು ನೀಡಲಾಗುವುದು? (ವಿವರ 
ನೀಡುವುದು) 

ಕಂಇ 59 ಎ೦ ಆರ್‌ ಆರ್‌ 2021 

< 
4 
[ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


